ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ತುಮಕೂರು ಜಿಲ್ಲೆಯಲ್ಲಿರುವ ರಮಣೀಯ ಹಾಗೂ ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಪ್ರವಾಸಿಗರ ಸರ್ಕ್ಯೂಟ್‌ನಲ್ಲಿ ಸೇರಿಸುವ 
ಬಗೆ 


ಶ್ರೀ ಕೆ. ಎ. ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು):- 


1376 (1624) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ತುಮಕೂರು ಜಿಲ್ಲೆ ಬೆಂಗಳೂರು ಹತ್ತಿರದಲ್ಲಿದ್ದು, ಜಿಲ್ಲೆಯಾದ್ಯಂತ ರಮಣೀಯು ಮತ್ತು ಪ್ರವಾಸಿ ಸ್ಥಳಗಳನ್ನು ಹೊಂದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ರಾಜ್ಯ ಸರ್ಕಾರ ಜಿಲ್ಲಾಡಳಿತದಿಂದ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಗುರುತಿಸಲಾದ ರಮಣೀಯ ಮತ್ತು 
ಐತಿಹಾಸಿಕ ಪ್ರವಾಸಿ ತಾಣಗಳು ಯಾವುವು ; (ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಇ) ಹೀಗೆ ಗುರುತಿಸಿರುವ ಪ್ರವಾಸಿ ತಾಣಗಳಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಯಾತ್ರಿಕರಿಗೆ ಕಲ್ಪಿಸಿರುವ 
ಸೌಲಭ್ಯಗಳು ಯಾವುವು ; (ವಿವರ ನೀಡುವುದು) 


(ಈ) ಜಿಲ್ಲೆಯ ಸುಪ್ರಸಿದ್ದ ಪ್ರವಾಸಿ ತಾಣಗಳಾದ ದೇವರಾಯನದುರ್ಗ, ನಾಮದ ಚಿಲುಮೆ, ಸಿದ್ಧಾರೂಢರ ಬೆಟ್ಟ, ಕೈದಾಳದಲ್ಲಿರುವ 
ಅಮರ ಶಿಲ್ಪಿ ಜಕಣಾಚಾರಿ ಅವರಿಂದ ಕೆತ್ತಲ್ಪಟ್ಟ ವೀರನಾರಾಯಣ ದೇವಸ್ಥಾನ, ನಂದಿಹಳ್ಳಿ ಸಮೀಪ ಇರುವ ಜೈನ ಬಸದಿಗಳು, 
ತ್ರಿವಿಧ ದಾಸೋಹಕ್ಕೆ ಹೆಸರಾದ ಸುಪ್ರಸಿದ್ದ ಸ್ಥಳವಾದ ಸಿದ್ದಗಂಗಾ ಮಠ, ಮಧುಗಿರಿಯ ಪ್ರಸಿದ್ಧವಾದ ಏಕ ಶೀಲಾ ಬೆಟ್ಟ ಮತ್ತು 
ಕೋಟೆ, ಶಿರಾ ಪಟ್ಟಣದಲ್ಲಿರುವ ಐತಿಹಾಸಿಕ ಕೋಟೆ ಒಳಗೊಂಡಂತೆ, ಜಿಲ್ಲೆಯ ಸುತ್ತಲೂ ಇರುವ ಸುಪ್ರಸಿದ್ದ ಸ್ಥಳಗಳಾದ 
ಶಿವನಗಂಗೆ ಬೆಟ್ಟ ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನ ಮತ್ತು ಮಾರ್ಕೋನಳ್ಳಿ ಡ್ಯಾಂ ಸೇರಿದಂತೆ ಒಂದು ಪ್ರವಾಸಿ 
ಸರ್ಕ್ಯೂಟ್‌ (oust Circuit) ಎಂದು ಪ್ರವಾಸೋದ್ಯಮ ಇಲಾಖೆಯಿಂದ ಗುರುತಿಸಿ, ಅಭಿವೃದ್ಧಿಪಡಿಸಲು ಒಂದು ನೀಲಿ 
ನಕ್ಷೆಯನ್ನು ರಚಿಸಲು ಸರ್ಕಾರ ಕ್ರಮ ತೆಗೆದುಕೊಂಡಿದೆಯೇ ; 


(ಊಉ) ಇಲ್ಲದಿದ್ದಲ್ಲಿ, ಕಾರಣಗಳೇನು ; ಮತ್ತು ಈ ನೀಲಿ ನಕ್ಷೆಯನ್ನು ತಯಾರಿಸಲು ಸರ್ಕಾರ ಮುಂದಾದರೂ ಕ್ರಮ ವಹಿಸುವುದೇ? 
(ವಿವರ ನೀಡುವುದು) 


